ಕೆಳದಿ ಗುಂಡಾಜೋಯಿಸ್‌ 


ಕೆಳಗಿ ಸಂಸ್ಥಾನದ ಇಕ್ಕೇರಿಸೀಮೆ ಕೈಫಿಯತು 


ಕ 


ಎವಿ 


ಕ್ರಿಸ್ತಶಕ ೧೫೬೫ರಲ್ಲಿ ವಿಜಯನಗರದ ಪತನಾ 
ನಂತರ ದಕ್ಷಿಣ ಭಾರತದಲ್ಲಿ ಒಂದು ರೀತಿಯ ಅಸ್ಥಿರತೆಯ 
ವಾತಾವರಣ ಉಂಟಾಗಿದ್ದ ರಿಂದ, ರಾಜಕೀಯ ಸಮ 
ತೋಲನದಲ್ಲಿ ಇತಿಹಾಸದ ಮೂಲಸಾಮಗ್ರಿಗಳಿಗೂ 
ಹಲವು ವಿಧವಾದ ಅಸ್ಪಷ್ಟತೆಯು ತಲೆದೋರಿತು. 
ತಲೆದೋರಿತ್ತು. ಕರ್ನಾಟಕ ರಾಜ್ಯ ಪತ್ರಾಗಾರದ 
ಆರಂಭ ನಿರ್ದೇಶಕರಾದ ಡಾ| ದೇಶಿಕಾಚಾರ್‌ರವರೇ 
ತಮ್ಮ ಲೇಖನವೊಂದರಲ್ಲಿ! ನಿರೂಪಿಸಿದಂತೆ ಈ ದಿಸೆಯಲ್ಲಿ 
ಸಂಶೋಧನೆ ಹಾಗೂ ಅಧ್ಯಯನದ 
ಕೊರತೆಯೇ ಕಾರಣವಾಗಿದೆ. ವಿಜಯನಗರದ ನಂತರ 
ಆಳಿದ ಅನೇಕ ಪಾಳೆಯಗಾರರುಗಳ ಆರ್ಥಿಕ, ಸಾಮಾಜಿಕ 
ಹಾಗೂ ಸಾಂಸ್ಕೃತಿಕ ಇತಿಹಾಸಗಳು ಮೂಲ ಸಾಮಗ್ರಿ 
ಗಳಲ್ಲಿ ತನ್ನದೇ ಆದ ಕ್ಲಿಷ್ಟ ಸಮಸ್ಯೆಗಳನ್ನು ಎದುರಿಸು 
ತ್ತಿವೆ. ಪಾಳೆಯಗಾರರ ನಂತರ ಆಳಿದ ಹೈದರಾಲಿ 
ಮತ್ತು ಟಿಪ್ಪಸುಲ್ತಾನರು ಒಂದೆಡೆ, ಮಗದೊಂದೆಡೆ 
ಯಲ್ಲಿ ಬ್ರಿಟಿಷ್‌ ಈಸ್ಟ್‌ ನಿ ಇಂಡಿಯಾ ಕಂಪೆನಿ ಮತ್ತು 


ಸಶಾಸ್ತ್ರೀಯ 


ಪೋರ್ಚುಗೀಸರು ಮಹತ್ವಾಕಾಂಕ್ಷಿಗಳಾಗಿ ಭಾರತದ 
ನೂತನ ಚರಿತ್ರೆಯನ್ನು ರೂಪಿಸುತ್ತಿದ್ದರು. ಬ್ರಿಟಿಷರು 


ದೇಶೀಯ ಸಾಹಿತ್ಯ ಹಾಗೂ ಸಂಸ್ಕೃತಿಗಳ ಅರಿವನ್ನು 
ಪಡೆದುಕೊಳ್ಳಲು, ವಾಸ್ತುಶಿಲ್ಪ, ಶಾಸನಗಳ ಅಧ್ಯಯನ, 
ಪ್ರಾಚೀನ ಗ್ರಂಥಗಳ ಶೋಧನೆ, ಶಬ್ದಕೋಶಗಳ ರಚನೆ 
ಮುಂತಾದ ಜ್ಞಾನೋತ್ತೇಜಕ ಕಾರ್ಯಕ್ರಮಗಳನ್ನು 


ರೂಪಿಸಿಕೊಂಡು ಹಲವು ರೀತಿಗಳಲ್ಲಿ ಯಶಸ್ಸನ್ನು ಸಾಧಿಸಿ 
ದರು. ಕ್ರಿ.ಶ ೧೭೫೪-೧೮೨೧ರಲ್ಲಿದ್ದ ಕರ್ನಲ್‌ 
ಮೆಕಂಜಿಯು ಸ್ಥ ಳೀಯ ಐತಿಹಾಸಿಕ ಸಾಮಗ್ರಿಗಳನ್ನು 
ತನ್ನದೇ ಆದ ಪರಂಪರೆಯಲ್ಲಿ ದೇಶೀಯ ಪಂಡಿತರ 
ಸಹಾಯದಿಂದೆ ರೂಪಿಸಿದನು, ಈತನ ಸಂಗ್ರಹಗಳು 
“ಕೈಫಿಯತ್ತುಗಳು' (ಮೆಕಂಜಿ ಸಂಗ್ರಹಗಳು) ಎಂಬ 
ಹೆಸರಿನಿಂದ ಪ್ರಸಿದ್ಧವಾಗಿವೆ. 

ಮೆಕಂಜಿ ಸಂಗ್ರಹಗಳು : ಕೈಫಿಯತ್ತು ಎಂದರೆ 
ವಿವರಣೆ ಅಥವಾ ಹೇಳಿಕೆ ಎಂದು ಅರ್ಥವಾಗುತ್ತದೆ, 
ಡಾ॥ ಜಿ, ವರದರಾಜರಾಯರು ಇದನ್ನು ವಿಶದೀಕರಿ 

ತಾ 


ಪಟ್ಟ ಲಿಖಿತ ಮಾಹಿತಿಗಳು; ಅವುಗಳಲ್ಲಿ ಉಲ್ಲೇಖನ 
ಗೊಂಡಿರುವ ಕೆಲವು ಸಂಗತಿಗಳಾದರೂ ಸಮಕಾಲೀನ ಕೃತಿ 
ಗಳಲ್ಲಿ ನಮ್ಮ ಚರಿತ್ರಕಾರರಿಗೆ ವಿಶ್ವಸನೀಯ ಸಾಕ್ಷ್ಯವಾಗ 
ಬಲ್ಲವು ಎಂದಿರುವರು. ಇವುಗಳ ಚಾರಿತ್ರಿಕ ಮೌಲ್ಯಗಳನ್ನು 
ಡಾ| ಪಿ. ಬಿ. ದೇಸಾಯಜಾ ಈ ರೀತಿ ಎಶದೀಕರಿಸಿದ್ದರೆ: 
Stepping further, we come to another class 
of sources which autweigh the other 
catagories by their number and volume... 
They are the local Kaifiyats or the village 
chronicals compiled at a later date. Their 
information is generally based on second 


1 Archival Wealth and Pest Vijayanagara Karnataka History—Q.J.M.S., Vol. 


LXVHI, No.2, April-June 1977; 


ಡಾ। ಸೂರ್ಯನಾಥ ಕಾಮತ್‌ರವರ "ಐತಿಹಾಸಿಕ ದಾಖಲೆಗಳ 


ಅಧ್ಯಯನ', ಪ್ರಜಾವಾಣಿ, ೧-೨-೧೯೭೭ ರಲ್ಲಿನ ಲೇಖನವನ್ನು ನೋಡಿ. 


ಇತಿಹಾಸ ದರ್ಶನ 


೧೮೭ 


traditions unverified reports and other 
miscellaneous stuff. But they have their 
own place in the scheme of historical 
studies.2 


ದಕ್ಷಿಣಕನ್ನಡದಲ್ಲಿ "ಕೈಪೇತ್‌', “ಕೈಪೊತ್ತು' ಎಂದು 
ರೂಪಾಂತರಗೊಂಡು ಇ ಅರ್ಥ “ವ್ಯಾಜ್ಯ', “ದಾವೆ” 
ಎಂದೇ ಹೆಚ್ಚು ಪ್ರಚಲಿತವಾಗಿದೆ.3 ಕೈ ಫಿಯತ್ತು ಗಳು 
ಚಾರಿತ್ರಿಕಾಂಶ ಸೆ ಸ್ಥಳಪುರಾಣ, ಜನಜನಿತ ಕಲ್ಪಿತ ವಿಷಯ 
ಗಳನ್ನೊಳಗೊಂಡ. ಬರಜಗಳಾಗಿಯೂ ಇವೆ. ಕಿ.ಶ. 


ಮು 
೧೭೫೪ ರಿಂದ ೧೮೨೧ರವರೆಗೆ ಕಂಪೆನಿ ಸರಕಾರದ ಸೈನ್ಯಾಧಿ 
ಕಾರಿ ಹಾಗೂ ಇಂಜಿನೀಯರ್‌ ಆಗಿದ್ದ ಕರ್ನಲ್‌ 
'ಮೆಕಂಜಿಯು ಮಧ್ಯ ಹಿಂದೂಸ್ಸಾ ) ನದಿಂದ ಸಿ 


ದಕ್ಷಿಣದ ವಿವಿಧ ಭಾಗಗಳಲ್ಲಿ ಕ್ಷೇತ್ರಕಾರ್ಯವ 
ಕೈಗೊಂಡು, ಸಾವಿರಾರು ಹಸ್ತಪ್ರತಿಗಳು. a 
ಪ್ರತಿಗಳು, ಭಾಷಾಂತರಗಳು ಸೇರಿ ಈ ಕೆಳಗಿನಂತೆ 
ಸುಮಾರು 


೧, ಸಾಹಿತ್ಯ ಸಂಬಂಧ ಹಸ್ತಪ್ರತಿಗಳು ೧೫೬೮ 
೨. ಸ್ಥ ಕೇಯಿ ಪತ್ರಾವಳಿ ಕೈಫಿಯತ್ತುಗಳು ೨೦೭೦ 
ಶ್ಮ ಶಿಜಾಶಾಸನ ಪ್ರತಿಗಳು ೮೦೭೬ 
೪, ಭಾಷಾಂತರಗಳು ೨೧೫೦ 
೫, ನಕ್ಷೆಗಳು ಮತ್ತು ರೇಖಾಚಿತ್ರಗಳು ೨೭೦೦ 
೬, ನಾಣ್ಯಗಳು ೬೧೨೮ 
೭, ಪುರಾತನ ವಿಗ್ರಹಗಳು ೧೪೬ 


ಒಟ್ಟು, ೨೨,೮೩೮ 


ಹೀಗೆ ಒಂದು ಸಂಸ್ಥೆ ಸ್ಲಿಯು ಮಾಡಲಾರದ ಕೆಲಸ 
ವನ್ನು ಪವಾಡಸದೃಶದಂತೆ ಮೆಕಂಜಿಯು ಒಬ್ಬನೇ 


2 Dr. G. Varadataja Rao: 


ಮಾಡಿ ತೋರಿಸಿದನು. ಈ ಸಂಗ್ರಹೆಗಳನ್ನಿಲ್ಲ ಕ್ರಮ 
ಬದ್ಧವಾಗಿ ಜೋಡಿಸಿ ಅಧ್ಯಯನಕ್ಕೆ ಒಳಪಡಿಸಲು ಅವನ 
ಜೀವನವೃತ್ತಿಯಾ ಅಡ್ಡಿಯುಂಟು ಮಾಡಿತು. ಈ 
ಕಾರಣಗಳಿಂದಲೇ ಅವನ ಕಾಲಾನೆಂತರ ಆ ಸಂಗ್ರಹಗಳಲ್ಲಿ 
ಬಹುಪಾಲು ಸಾಮಗ್ರಿಗಳು ಗೆದ್ದಲು ಹುಳುಗಳಿಗೆ 
ಆಹಾರವಾಗಿ ವಿನಾಶವನ್ನು ಹೊಂದಿದವು. ಹಲವು 
ಸಂಗ್ರಹಗಳು ಇಂಗ್ಲೆಂಡಿಗೆ ರವಾನಿಸಲ್ಪಟ್ಟವು. ಉಳಿ 
ಸಿ. ಪಿ. ಬ್ರೌನ್‌ ಪ್ರತಿಮಾಡಿಸಿ ಮದರಾಸಿನ 
ಹೆಸ್ತಪ್ರತಿ ಭಂಡಾರದಲ್ಲಿ ಶೇಖರಿಸಿಟ್ಟನು. 
ಸಳೀಯ ಜತಿಹ್ಮಗಳು, ಸ್ಥ ಳಪ್ರರಾಣಗಳು ಮುಂತಾದವು 
ಗಳನ್ನೊಳಗೊಂಡ ಈ ಬರಹಗಳು “ಕೈಫಿಯತ್ತುಗಳು 
ಎಂಬ ಹೆಸರಿನಿಂದ ಪ್ರಸಿದ್ಧ ವಾಗಿವೆ. ಮದರಾಸ್‌ 
ಹಾಯ ಧನಿ ಇವುಗಳ ಮಂದಿಯನ್ನು ಸಿದ್ಧ 


ಪಡಿಸಿ ೧೯೫೨ರಲಿ: ಪ ಕೆಟಸಲಾಗಿದೆ.4 


ಸಂಖ್ಯೆ ೨ನೇ ೨೦೭೦ ಸ್ಥಳೀಯ ಪತ್ತ್ರಾವಳಿ ಕೈಫಿ 
ಯತ್ತುಗಳಲ್ಲಿ ಈ ಕೆಳಕಂಡ ಸಂಖ್ಯೆಗಳ ಕೈಫಿಯತ್ತುಗಳು 
ತಾಳೆಯೋಲೆ ಮತ್ತು ಕಡತಗಳಲ್ಲಿ ಉಲ್ಲೇಖನಗೊಂಡಿವೆ : 


ತಾಳೆಯೋಲೆ ; 


೧, ೧೨೧೯ ಮರದಾಳ ಕೈಫಿಯತ್ತು 
೨. ೧೪೧೬ ವಿಜಯನಗರದ ಕೈಫಿಯತ್ತು 


ಕಡತಗಳು : 
೧. ೧೪೪೧ ವೆಂಕಟಪುರದ ವೈಷ್ಣವರ ಕೈಫಿಯತ್ತು 
೨,. ೧೬೯೯ ಹಳೆಯಬೀಡು ಕ್ಕ ಫಿಯತ್ತು 
೩, ೧೭೧೭ ಹಾರನಹಳ್ಳಿ ಕೈಫಿಯತ್ತು 


ಹೀಗೆ ಈಗಿನ ಮೆಕಂಜಿ ಸಂಗ್ರಹದಲ್ಲಿ ಎರಡು 
ಕೈಫಿಯತು ಗಳು ತಾಳೆಯೋಲೆಗಳೆಲ್ಲಿಯೂ ಮೂರು 


ವಿ 


‘“Kaifiyats in Kannada’, Shrikantika, Dr. S, Shrikanta 


Sastry Felicitation Volume, 1973, pp. 187-194 
3 ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಚಾರಿತ್ರಿಕ ದಾಖಲೆಗಳ ಸಮೀಕ್ಷೆ ಕೈಗೊಂಡಿರುವ ನನ್ನ ಅನ್ವೇಷಣೆಯಲ್ಲಿ ಇವು ಕಂಡುಬಂದಿವೆ. 


ಉದಾ : ಕನಡಾ ಜಿಲ್ಲಾ ಮ್ಯಾಜಿ ಜಿಸ್ಟ್ರೈ €ಟ್‌ ಗ ಸ್ಟ್ರಾ ನ 


ಶ್ರೀ ಚಂದ್ರಯ್ಯ ಹೆಗ್ಗೆ ಡೆಯವರ ಸಿ 


ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಗ 


ಕೆ pe 
ಧಾ ೩೦೨೯ ತಾ| 


ಸಂಶೋಧಕರ ಪರವಾಗಿ ನನ್ನ ಕತ 


ರ್ಮಸ್ವ ಳದ ಶ್ರೀ ಕುಮಾರ ಹೆಗ್ಗೆ ಡೆಯವರ ಪುತ್ರ 
ಇದಕ್ಕೆ ಪ್ರೋತ್ಸಾಹ ನೀಡುತ್ತಿರುವ 


ಥಃ 
ಕ ಅಲ ತ 
೨೨.೯.೧೮೩೫). 
ತೆಗಳು. ಈ ದಿಸೆಯಲ್ಲಿ ಸಹಕರಿಸು 


ತ್ತಿರುವ ಶ್ರೀ ಉಮಾನಾಥ ಶಣೈ ಅನ್ನೂ ಆ 
4 An Alphabetical ides of ಗಳೂ Manuscripts in Govt. OML, Madras, 1952 


೧೮೮ 


ಇತಿಹಾಸ ದರ್ಶನ 


ಶೆ 
ಮೂಲಸಾಮಗ್ರಿಗಳೂ ಲಂಡನ್‌ ನಲ್ಲಿರುವ ಬ್ರಿಟಿಷ್‌ 
ಮೂ ್ಯಸಿಯಂನಲ್ಲಿವೆ.$ 


ಕೈಫಿಯತ್ತು ಕಡತಗಳಲ್ಲಿಯೂ ಉಪಲಬ್ಧವಿವೆ.* ಅನೇಕ 


ಶ್ರೀ ಧರ್ಮಸ್ಥ ಛೆ ಮಂಜುನಾಥೇಶ್ವರ ಪುಸ್ತಕ 
ಪ್ರಕಾಶನ ಮಾಲೆಯಲ್ಲಿ ಡಾ| ಕೆ. ಕುಶಾಲಪ್ಪಗೌಡರು 
ಹಾಗೂ ಶ್ರೀ ಕೆ. ಚಿನ್ನಪ್ಪಗೌಡರಿಂದ ಸಂಪಾದಿಸಲ್ಪಟ್ಟ 
ಕೃತಿಯಲ್ಲಿ ಕೇವಲ ದಕ್ಷಿಣಕನ್ನಡ ಜಿಲ್ಲೆಯ ಕೈಫಿಯತು 

ಮಿ pei ೧ [31 ಬಿ 
ಗಳು ಮಾತ್ರ ಪ್ರಕಟವಾಗಿವೆ. ಬ್ರಿಟಿಷ್‌ ಮ್ಯೂಜಿಯಂ 
ನಲ್ಲಿರುವ ಕನ್ನಡ ಕೈಫಿಯತ್ತುಗಳನ್ನು ವಿಶ್ವವಿದ್ಯಾಲಯದ 
ಧನಸಹಾಯ ಆಯೋಗದ ಆರ್ಥಿಕ ಸಹಕಾರದಿಂದ 
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ 
ಡಾ! ಎಂ. ಎಂ. ಕಲ್ಬುರ್ಗಿಯವರು ಸಂಪಾದಿಸಿದ್ದು, 
ಅದು ಇಷ್ಟರಲ್ಲಿಯೇ ಪ್ರಕಟವಾಗಲಿರುವುದಾಗಿ ತಿಳಿದು 
“ಬಂದಿದೆ, 


ಮೆಕಂಜಿ ಸಂಗ್ರಹದಲ್ಲಿ ಕೆಳದಿ ಮೂಲ 
ಸಾಮಗ್ರಿಗಳು : ಕರ್ನಲ್‌ ಮೆಕಂಜಿ ಸಂಗ್ರಹದ ಕೈಫಿ 
ಯತ್ತುಗಳಲ್ಲಿ ಕೆಳದಿ ಇತಿಹಾಸಕ್ಕೆ ಸಾಧಕವಾದ ಮೂಲ 
ಸಾಮಗ್ರಿಗಳೂ ಉಪಲಬ್ಬವಿವೆ. ಇವುಗಳೆಲ್ಲವೂ ಕಾಗದದ 
ಪ್ರತಿಗಳಲ್ಲಿ ಮಾತ್ರ ಕಂಡುಬಂದಿವೆ. ಹಿಂದೆಯೇ 
ಪ್ರಸ್ತಾಪಿಸಿದಂತೆ ೯೯ ಹಸ್ತಪ್ರತಿಗಳು ಇಂಗ್ಲೆಂಡಿಗೆ 
ಹೋಗಿದ್ದು ಉಳಿದ ಸಂಗ್ರಹಗಳು ಮಾತ್ರ ಮದರಾಸಿನಲ್ಲಿ 
ಡಂತಾಗಿದೆ.7 ಈ ಸಂಗ್ರಹಗಳಲ್ಲಿಯೂ ಕೆಳದಿ ಇತಿಹಾಸಕ್ಕೆ 
ಸೇರಿದ ಸಾಮಗ್ರಿಗಳಿವೆ. ಇವುಗಳ ಸಶಾಸ್ತ್ರೀಯ ಅಧ್ಯ 
ಯನ ಹಾಗೂ ಸಂಶೋಧನೆ (ಸಂಪಾದನೆ) ಅತಿ 
ಜರೂರಾಗಿ ಕೈಗೊಳ್ಳುವುದು ಸೂಕ್ತ ಹಾಗೂ ಅಗತ್ಯ.8 


8 
ಗಳು ಹಾಗೂ ಇತರ ಸಮಕಾಲೀನ ಸಾಮಗ್ರಿಗಳಲ್ಲಿ 


ಕೈಫಿಯತ್ತುಗಳು ಅಧ್ಯಯನಕ್ಕೆ ಸಹಕಾರಿಯಾಗಿದ್ದು 


ಕೆಳದಿನೃಪವಿಜಯ, ಶಿವತತ್ವರತ್ನಾ ಕರ, ಶಾಸನ 
ಅಲಿ 
ಜು ಈ 


ಕೆಳದಿ ಇತಿಹಾಸ ಸಾಮಗ್ರಿಗಳನ್ನೊಳಗೊಂಡ ಕೈಫಿಯತ್ತುಗಳು 


ಸಂಖ್ಯೆ ವಿವರಣೆ ಮೆಕಂಜಿ ಸಂಗ್ರಹದ ಸಂಖ್ಯೆ 
(ಮದರಾಸ್‌ ಓ,ಎಂ.ಎಲ್‌. ನಲ್ಲಿರುವುದು) 
೧... ಕಾರ್ಕಳ ಅರಸರ ಕೈಫಿಯತ್ತು ಎಂ.ಸಿ. ೩೫೧ 
೨. ಅಜಿಲರ ಕೈಫಿಯತ್ತು | 
೩, ತುಳುವ ದೇಶದ ಕಡಬಾ ಸಂಸ್ಥಾನದ ಕೈಫಿಯತ್ತು ಎಂ.ಸಿ, ೩೫೩ 
೪, ಕುಂದಾಪುರದ ಕೈಫಿಯತ್ತು ಷ್ಟ 
೫, ಜಮಲಾಬಾದು ಕೈಫಿಯತ್ತು ಎಂ.ಸಿ. ೩೫೧ 


ವಃ 
ಫ್‌ 
© 
೪ 


ಗದದಲ್ಲಿ ಪ್ರತಿಮಾಡಿಸಿದವುಗಳಾಗಿರಬಹುದೇ ? ನೋಡಿ : ದ.ಕ, ಜಿಲ್ಲೆಯ ಕೈಫಿಯತ್ತುಗಳು 


ಇದಿ 


7 ಲಂಡನ್‌ನಲ್ಲಿ ಕೆಳದಿನ್ಫ ಪವಿಜಯ ಹಸ್ತಪ್ರತಿಯೂ ಇರುವುದು ಕಂಡುಬರುತ್ತದೆ. A Palm leaf copy of Keladi 
Nripa Vijayam is in the India Office Library at London—See : Nayakas of Ikkeri 


by Dr. K. D. Swaminathan, p. 7- 


6 ಕಳೆದ ವರ್ಷ ನಾನು ಮದರಾಸಿನಲ್ಲಿ ಸಂಶೋಧನೆ ಕೈಗೊಂಡಾಗ ಈಗಿರುವ ಮೆಕಂಜೀ ಸಂಗ್ರಹಗಳೂ ಕ್ಷಿಪ್ಪದಲ್ಲಿಯೇ ಲಂಡನ್‌ಗೆ 
ಸ್ನಳಾಂಶರವಾಗಲಿರುವುದಾಗಿ ಅಧಿಕಾರಿಗಳಿಂದ ತಿಳಿದುಬಂತು. ಕೆಲವು ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಕರ್ನಾಟಕ 


೧೮೯ 


ಸಂಖೆ ವಿವರಣೆ ಮೆಕಂಜಿ ಸಂಗ್ರಹದ ಸಂಖ್ಯೆ 
(ಮದರಾಸ್‌ ಓ,ಎಂ.ಎಲ್‌. ನಲ್ಲಿರುವುದು). 


೬. ಕುಂಪಣಿ ಸರಕಾರದ ಸಂಖ್ಯೆ ೩೫೩, ಪು. ೪೧೮-೪೨೧ರ ಕಾಪಿನ 
ದೇವಸ್ಥಾನದ ಕೈಫಿಯತ್ತು ಎಂ.ಸಿ, ೩೫೩ 


೭. ಕುಂಪಣಿ ಸರಕಾರದ ಕುಂಜಾರು ಕೈಫಿಯತ್ತು : ಎಸ್‌,ಐ.ಐ.ನಲ್ಲಿ 
ಪ್ರಕಟವಾದ ದಾನಶಾಸನದ ಪ್ರತಿಯ ಉಲ್ಲೇಖವೂ ಇದರಲ್ಲಿ 
ದಾಖಲಾಗಿದೆ, ಸಂಖ್ಯೆ ೭; ಪು. ೨೯೭ ಎಂ.ಸಿ. ೩೫೩ 
೮. ಬೈರೊರು ಮಾಗಣಿ ಕೈಫಿಯತ್ತು ಎಂ.ಸಿ. ೩೫೩ 
೯, ಯಲೂರು ದೇವಸ್ಥಾನದ ಕೈಫಿಯತ್ತು 2 
೧೦. ಹಲಸನಾಡ ಮಾಗಣಿ ಕೈಫಿಯತ್ತು : ಕೆಳದಿನೃಪವಿಜಯದಲ್ಲಿ ಕಂಡು 
ಬರುವ ಹೊನ್ನೆಯ ಕಂಬಳಿ ಕೆಳದಿಯ ನಾಯಕರಿಗೆ ಅಧೀನವಾದ 
ಸಂಗತಿಯೂ ಇಲ್ಲಿ ದಾಖಲಾಗಿದೆ. A 
೧೧.  ಕಾಳತೋಡು ಮಾಗಣಿ ಕೈಫಿಯತು : ಇಲ್ಲಿ ಉಲ್ಲೇಖಿಸಿದ ಕೆಳದಿ 
ಅರಸರಿಗೆ ಭೈರಾದೇವಿಯಿಂದ ಭಟ್ಕಳವು ಸ್ವಾಧೀನವಾದ 
ಸಂಗತಿಯು ಪುಷ್ಟಿಯನ್ನು ನೀಡಿದೆ, sy 
೧೨.  ಮೂಡನಾಡ ಮಾಗಣಿ ಕೈಫಿಯತು k 
೧೩. ಕಬ್ಬುನಾಡ ಮಾಗಣಿ ಕೈಫಿಯತು | 
೧೪, ಕೊಲ್ಲೂರ ಮಾಗಣಿ ಕೈಫಿಯತು ಷಃ 
೧೫. ಮರದಾಳದ ಕೈಫಿಯತು ಹ್‌ 
೧೬, ಕದರಿ ಮಾಗಣಿ ಕೈಫಿಯತು ್ಯ 
೧೭.  ಯಳರೆ ಮಾಗಣಿ ಕೈಫಿಯತು ಚ 
೧೮. ಹುಸಂಗಡಿ ಮಾಗಣಿ ಕೈಫಿಯತು ೆ 
೧೯. ಚೌಟರ ಕೈಫಿಯತು ತಿಂಡಿ 
೨೦. ಕಡಬಾ ಸಂಸ್ಥಾನದ ಕೈಫಿಯತು (ಕೆಳದಿ ನಾಯಕರ ವಂಶಾವಳಿಯಿದೆ) ೨-೧-೪ 
೨೧, ನಗರದ ಸೀಮೆ ಕೈಫಿಯತ್ತು ೮೦೪ 
33 8 ೮೦೪ 
೨೪. - ಭಟಕಳದ ಕೈಫಿಯುತ್ತು ೧೧೭೩, ೧೧೭೪ ಮತ್ತು ೧೧೭೫. 
೨೫, ) 
೨೬, " 
5, ಮರಾಠೆಯವರ ಕೈಫಿಯತ್ತು ೧೨೨೦೧ ಮತ್ತು ೧೨೨೨ 
೨೮. ವಸುಧಾರೆ ಗ್ರಾಮದ ಕೈಫಿಯತ್ತು ೧೪೧೧, ೧೪೧೨ ಮತ್ತು ೧೪೧೩ ತ 
೨೯. , ಶೃಂಗೇರಿ ಸೀಮೆ ಕೈಫಿಯತ್ತು ೧೫೦೩ ಮತ್ತು ೧೫೦೪ 
: ೩೦. ಸಾಗರದ ಕೈಫಿಯತ್ತು ಕ ೧೫೪೩ ಮತ್ತು ೧೫೪೪ 
೩೧. ಸೂಳೆಕೆರೆ ಸೀಮೆ ಕೈಫಿಯತ್ತು ೧೫೯೫ ರಿಂದ ೧೫೯೭ 


೧೯೦ ಇತಿಹಾಸ ದರ್ಶಸ- 


ಮೆಕಂಜಿ ಸಾಹಿತ್ಯದ ಸಂಖ್ಯೆ 
ಮದರಾಸ್‌ ಓ.ಎಂ.ಎಲ್‌. ನಲ್ಲಿರುವುದು 


೩೫. ಹೊನ್ನಾ i 
[3 ಲ 
೩೬. ಹೊಳೆಹೊನ್ನೂರು ಕೈಫಿಯತ್ತು 


ಓದಿ, ಶೃಂಗೇರಿ ಸೀಮೆ ಕೈಫಿಯತ್ತು 


೧೬೨೦ ರಿಂದ ೧೬೨೨ 

೧೭೯೦ ರಿಂದ ೧೭೯೪ 

೧೭೯೮ ಮತ್ತು ೧೭೯೯ 

೧೮೦೫ 

೧೮೨೭ ರಿಂದ ೧೮೨೯ 
(ಎಂ. ೩೦೨/ಎಂ. ೩೫೧/ಡಿ. ೧೮೭೩) 


ಇವುಗಳಲ್ಲಿ ಡಾ| ಎ. ಕೆ. ಶಾಸ್ತ್ರಿಗಳು ಸಂಶೋಧಿಸಿದ ಶೃಂಗೇರಿ ಮಠದ ಕಡತಗಳಲ್ಲಿಯೂ, ಪ್ರಕಟಿತ ಹಾಗೂ 


ಅಪ್ಪಕಟಿತ ಸಾಮಗ್ರಿಗಳಲ್ಲಿಯೂ ಕೈ 
-ಿ 
ಅ 


ಫಿಯತ್ತುಗಳ ಸಮೀಕ್ಷೆ ಕೈಗೊಳ್ಳಲು ವಿಪುಲ ಅವಕಾಶಗಳಿವೆ. ಡಾ॥ ರಘುಪತಿ 


ಕೆಮ್ತೂರು ಅವರು ನಿರೂಪಿಸಿದಂ ಸ್ಥಳನಾಮಾಧ್ಯಯನಕ್ಕೂ ಕೈಫಿಯತ್ತುಗಳನ್ನು ಹಲವು ರೀತಿಗಳಲ್ಲಿ ಮೊರೆ ಹೋಗ 


ಬೇಕಾಗಿದೆ? 


ಕೆಳದಿ ಸಂಶೋಧನಾಲಯದಲ್ಲಿನ ತಾಳೆಯೋಲೆ 
ಪ್ರತಿ : ಕೆಳದಿ ಸಂಶೋಧನಾಲಯದ ಹಸ್ತಪ್ರತಿ ಸಂಖ್ಯ 
೨೪೪ರಲ್ಲಿ ಸೇರ್ಪಡೆಗೊಂಡಿದ್ದ ಓಲೆಗರಿ ಕಟ್ಟಿನಲ್ಲಿ ಗೋಚ 
ರಿಸಿದ "ಇಕ್ಕೇರಿ ಸೀಮೆ ವಿವರಾ' ಎಂಬ ಕೃತಿಯೊಂದು 
ಕೆಳದಿ ಇತಿಹಾಸದ ಅಧ್ಯಯನದಲ್ಲಿ ಗಮನಾರ್ಹ ಆಂಶ 
ವಾಗಿದೆ. ಈ ಕೃತಿಯಲ್ಲಿ ಕಂಡುಬರುವ ಭೌಗೋಳಿಕ 
"ಪರಿಚಯ, ಕೋಟೆಗಳ ವಿವರಗಳು, ಊರುಗಳ ಹೆಸರು 
ಗಳು, ದೂರ ಪ್ರಮಾಣಗಳು, ಅಗ್ರಹಾರಗಳು, ಅರಮನೆ, 
ಧರ್ಮಕ್ಷೇತ್ರಗಳು ಚಾರಿತ್ರಿಕ ದೃಷ್ಟಿಯಿಂದ ಮಹತ್ವ 
ಪೂರ್ಣವಾಗಿವೆ, ಇವು ಮೆಕಂಜಿ ಸಂಗ್ರಹದಲ್ಲಿ ಕಂಡು 
ಬರುವುದಿಲ್ಲ. ಈ ಕಾರಣ ಇವು ಕೈಫಿಯತ್ತುಗಳ ಸಾಲಿಗೆ 
ಸೇರಿದುದೆಂದು ಸ್ಥಿ ರವಾಗಿ ಹೇಳಬಹುದಾಗಿದೆ.10 ಲಿಪಿ 
ಮತ್ತು ಭಾಷೆಯ ಆಧಾರಗಳಿಂದ ಇದು ೧೭-೧೮ನೇ 
ಶತಮಾನಕ್ಕೆ ಸೇರಿದ ತಾಳೆಯೋಲೆಯ ಕೃತಿ. 


ಓಲೆಗರಿ ಪ್ರಮಾಣ ೨೨ ೪.೮ ಸೆಂ.ಮೂ. ಕಟ್ಟಿ 
ನಲ್ಲಿದ್ದೆ ಈ ತಾಳೆಯೋಲೆಗಳು ಶ್ರೀರಂಗಪಟ್ಟ ಣದಲ್ಲಿ 
ಲಭಿಸಿತು, ಅಸೆಮಗ್ರವಾಗಿರುವ ಈ ಹಸ್ತಪ್ರತಿಯ 


ಪುಟ ೯ ರಲ್ಲಿ “ಶ್ರೀರಂಗಪಟ್ಟಣದಿಂದಾದಿಯಾಗಿ । ಯೆತ 


ತ್ಸಮಸ್ತ ಕರ್ನಾಟಕ ದೆಶದೊಳಗಣ 1 ಪ್ರಸಿದ್ಧ ಪಟಣ । 
ಭೂದುರ್ಗ । ಗಿರಿದುರ್ಗ । ವನದುರ್ಗ । ಘನಪಿಠಗಳ 


ಹ 


ಗ್ರಾಮ ಪ್ರಸಿದ್ಧ ವಾಪಿ ಕೊಪ ತಟಾಕ ಉಪವನ ಪುಂಣ್ಯ 
ಕ್ಷೇತ್ರ ಪುಂಣ್ಯಾನಧಿತಿತ್ಸಲಾತಿಶಯ । ಯಿತ್ಕಾದಿ ಕ್ರಮ 
ವಿಸ್ತಾರಾ 1 ಶ್ರೀರಂಗಪಟ್ಟಣ 1 ಗೌತಮಕ್ಷೇತ್ರ 1 
ಉಭಯ ಕಾವೆರಿ ಮಧ್ಯದ್ವಿಪದಲೂ ! ಮೂಡ ಪಡು 


ವಲು ವಿಸ್ತರವಾದಂಥಾ 1 ಯರಡು ಸುತ್ತಿನಲು ಕೊಟೆ । 
ಯಾ ಪಟ್ಟಣದೊಳು । ಪಾಜ ಬಿದಿಳೆ । ಮದ್ಯ ಶ್ರೀರಂಗ 
ನಾಥಸ್ವಾಮಿ ದೆವಸ್ಥಾನಾ ಗೊಪುರ ಪ್ರಕಾರಾ । ಪೂರ್ವ 
ಸಂನಿಧಿ । ಗೌತಮ ಖುಷೀಶ್ವರರಿಗೆ ಪ್ರಸನ್ನಾದಂಥಾ....” 
ಎಂದಿದೆ. 


ಈ ಅಂಶವನ್ನು ಅವಲೋಕಿಸಿದಲ್ಲಿ ಶ್ರೀರಂಗ 
ಪಟ್ಟಣದಲ್ಲಿರುವ ಅನೇಕ ಮನೆತನಗಳಲ್ಲಿ ವಿಪುಲವಾಗಿ 
ಉಪಲಬ್ಧವಿದ್ದ ಕೈಫಿಯತ್ತುಗಳಲ್ಲಿ ಇದೂ ಒಂದೆಂದು 
ಊಹಿಸಲು ಅವಕಾಶವಿದೆ. (ಕನ್ನಡ ವಿಶ್ವಕೋಶ, 
ಸಂಪುಟ ೫, ೧೯೭೨, ಪುಟ ೩೨೫ ನೋಡಿ). 

ಪ್ರಕೃತ ಕಟ್ಟಿನಲ್ಲಿ ಈ ಕೈಫಿಯತ್ತಿನ ಓಲೆ ಪ್ರಮಾಣ 


ಉದ್ದ ೫.೫ ಸೆಂ.ಮೂ ; ಅಗಲ ೪.೫ ಸೆಂ.ಮೊ : ಸಾಲು 


9 ನೋಡಿ: ಸ್ಥ ಳನಾಮಾಧ್ಯಯನದ ಇತ್ತೀಚಿನ ಒಲವುಗಳು”, ಪರಿತಿಸಿರಿ, ಸಂ : ಲಕ್ಷ್ಮಣ್‌ ತೆಲಗಾವಿ, ಪು. ೪೦೯-೪೧೯ 


10 ಡಾ॥ ಸೂರ್ಯನಾಥ ಕಾಮತ್‌ ಅವರು ಅಭಿಪ್ರಾಯ 


ಗಳೆಂತಲೂ ಕರೆಯಬಹುದಾಗಿದೆ. 


ಇತಿಹಾಸ ದರ್ಶನ 


ವಾದ ಇಡವ ಅಲ್ಲಿ ಜಾ 
ಪಡುವಂತ್ಕೆ ಇವುಗಳನ 


ರಾಜ್ಯಪತ್ರ ಹಾಗೂ ಗ್ಲಾಸೆಟಿಯರ್‌ 
ಜ್ರ ಫಿ 


ರ೯೦ 


೮ ; ಅಕ್ಷರ ಸಂಖ್ಯೆ ೩೦ ; 
ಮಾತ್ರ ಲಭ್ಯವಿದೆ. 


ಪುಟ ೪೦ ರಿಂದ ೪೬ ರವರೆಗೆ 
ಇದೂ ಅಸಮಗ್ರವಾಗಿದ್ದು ಉಳಿದ 


ಓಲೆಗಳು ಉಪಲಬ್ಧವಿಲ್ಲ. 


ಇಳೆಯೋಲೆಯಲ್ಲಿರುವ ಪಾಠಗಳು 
ಇಸೆರಿ ಸಿಮೆ ವಿವರಾ 


ಓಲೆ ಪುಟ ೪೦ ; (ಮುಂಭಾಗ) 

೧ ಯಿಕ್ಕೆರಿ ಸಿಮೆ ವಿವರಾ ॥ ಬಿದರೂರ ಸ್ಥ ಳ। 
ಪಶ್ಚಿಮ ಕೊಲ್ಲೂರು ಆರಭ್ಯ ಮೂಡಲು । ಆರಗ 
ಪರಿಯಂತರ । ಮೂ 

೨ ಡಾ ಪಡುವಲು ಆರು ಗಾವದ । ಬಡಗಲು 
ಯಿಕ್ಕೆರಿ ರ್ರಿ ಆರಭ್ಯ ತೆಂಕಲು । ಆಗುಂಬಿ ಶ್ರಿಂಗೆರಿ 
ಗು । ಹತ್ತು 

೩ ಗಾವದ । ಯಾ ಪ್ರಕಾರ ಬಳಸಿರುವ ಅಡವಿ । 
ಯಾ ಮಧ್ಯದಲ್ಲು ಬಿದರೂರು 1 ಮೂಡ ಪಡು 
ವಲು ॥ ಘಳಿಗೆ ದಾರಿ । 

೪ ಶೆಂಕಾ ಬಡಗಲು । ಹರಿದಾರಿ ! ಯಾ ಪ್ರಕಾರದ 
ಪೆಠೆ ಪಟ್ಟಣ ಸಹಾ 1 ಯಾ ಪಟ್ಟಣದ ಮದ್ಯೆ I 
ಚಿಕ್ಕ ಗುಡ್ಡ 

೫ ಯಾ ಗುಡ್ಡೆ ದ ಮೇಲೆ ಬಾಣದಳತೆಯಲು 
ವಿಸ್ತಾರದ ಕಲ್ಲು ಕೊಟೆ । ಬಡಗ ಬಾ 

ಓ ಗಿಲು೧ಯಾ ಕೊಟೆಯಲ್ಲು 1 ನಾಯಕನ ಅರ 
ಮನೆ । ಯಾ ಕೊಟಿಯಲು । ಪಶ್ಚಿಮ ಪಾರಿ 

೭ ರ್ಶದಲ್ಲು। ಕೊಳ೧ ಚಿಕ್ಕ ಕುಂಟಿ ೧ ಅರಮನೆ 
ಹಿಂದೆ ಭಾವಿ ೧ ಕೊಟೆ ಹೊರಗೆ । ಬಡಗ ಪಾರಿಶೃ 
ದಲ್ಲು । 

೮ ದೊಡ್ಡ ಹೆಡೆ । ಕೂಗಳತೆ ಬಿದಿ! ಯಾ ಪೆಟೆ 
ಕೊನೆಯಲ್ಲು । ತಿಮಿರಾವತಿ ಹೊಳೆ । ಯಿದಕೆ 
ಪಡುವಲು ।ಟ 

ಹಿಂಭಾಗ. 

೧ ಕೃಷ್ಣಪಯ್ಯನ ಪೆಟೆ 1 ಯಾ ಯರಡರ ಮದ್ದ 

11 ಅಕ್ಷರ ಹೊಡೆದಿದೆ. 


೧೯೨ 


12 ಮೇಲ್ಭಾ ಗದಲ್ಲಿ ಲಿಷಿಯಿ 


lo 


೩೨ 


೪ 


[8 
Q, 


ದಲ್ಲು । ತಿಮಿರಾವತಿ ಹೊಳೆ ಕೊಡುಗೆ ಪಶ್ಚಿಮ 

ಚಿಕ್ಕ ಅರಮನೆಯ ಪೆಟೆ ।ಃ ಕೊಟೆಗೆ ಮೂಡಲು 

ತೆಂಕಲು । ಪಾರಿರ್ಶದಲ್ಲು । ಬಾಳೆಕೊಪ್ಪದ 

ಪೆಟೆ । ಯಾ ಪ್ರಕಾರ 

ಬಿದರೂರ ಪಟ್ಟಣ । ಪಟ್ಟಣಕೆ ಮೂಡಲು । 

ಗಳಿಗೆ ದಾರಿಯಲ್ಲು । ಆರಗದ ಕೆತ್ತು ಬಾಗಿಲು ೧ 

ಕೊಟೆಗೆ | 11 x 3 

ರುತ್ಯ ಹರಿವರೆ ದಾರಿಯಲ್ಲು 112 (ಮೂರು ಹರಿ 

ದಾರಿ ಆಂಚಿನಲ್ಲು ಮೂರು ಹರಿದಾರಿ]12 ಭಟ 

ಆಂಗಡಿ ಕೆತ್ತು ಬಾಗಿಲು ೧ । ಪಶ್ಚಿಮ ಹರಿವ 

(ಮೇಲ್ಭಾಗದಲ್ಲಿ ಲಿಖಿತವಿದೆ) ದಾ 

ರಿಯಲು । ಕೊಲೂರು ಕೆತ್ತು ಬಾಗಿಲು ೧ ಉತರ: 
[ve] ೧೨ ಎ ಹ 

ಹರಿದಾರಿಯಲ್ಲು 

ರಾಮಚಂದ್ರಪುರ ಕೆತ್ತು ಬಾಗಿಲು ೧ ಯಾ ಬಗೆ 

ಕೆತ್ತು ಬಾಗಿಲು ೪ ಯಾ ಬಗ್ಗೆ 

ಬಾಗಿಲು ಬಳಿಯ 


ನಾಲ್ಕು ಕೆತ್ತು 


ಲು ಕೊಟೆ ಕೊತ್ತಳ ಬಾಗಿಲು ಬಿಗಮುದ್ರೆ ಆಳು 
ಕಾವಲು ಸಹ । ನಾಲ್ಕು ನಾಲ್ಕು ಪಿರಂಗಿ । 
ಯಿದ್ದಿತು 1 ಯಾ ಪ್ರಕಾರ ಬಿದರೂರು ಯಾ 


ಬಿದರೂರಿಗೆ । ಆಗ್ಲೇಯ ಭಾಗ ಗಾವದದಲ್ಲು 
ಕವಿಲೆದುರ್ಗಾ । ಮಹಾ ಉಂನತವಾದ ನಿ ಆನೆ 
ನಿಂತ 


ಪುಟ ೪೧ (೪೨?) ; ಮುಂಭಾಗ 


ಭಾವದಲ್ಲಿ ದುರ್ಗ್ಗ ಯಿದ್ದೀತು । ನೆಲಗೋಟಿೆ 
ಯಲಿ 1 ಯಾ ದುರ್ಗದ ಮೇಲಕ್ಕೆ ಹತ್ತುವ 

ಛಿ (ದ pol) 
ಮಾರ್ಗ । ಮೂಡಲು 


ಆಗ್ಲೆ 1 ಪಾರಿರ್ಶದಲು । 

ಭೂಮಿಯಿಂದಾ ಬೆಟ್ಟದ 
ಲು 

ದಳತೆ ಮೇಲೆ । ಕೆತ್ತಣ 


ತ್ತುವ ಮಾರ್ಗ್ಗಾ 1 
ಮೆಲೆ ಯರಡು ಬಾಣ 


(ು್‌ 


ಓಂ 


೪೨ 


( 


ವಿಸ್ತಾರ । ಯಿದರಲ್ಲು 
ನೂರು ! ಯಿ ಕೊಟಿವ 


14 ಮನೆ ಅಯಿ 


ಗೆ ಉತ್ತರ ಪಾರಿರ್ಶದ್ಲು । ಅಯಿವತ್ತು ಮಾರಿನ 
ದೃವಜಲದ ಕಟಿ ೧ ದೃವಜಲದ ಬಾವಿಗಳು ೨೦ ॥ 


ಯಿದರ ಮೆಲೆ ಅಂಬುಯಸಿಗೆ ದೂರದಲ್ಲು ಅಂಟು 
ಕೊಟಿ ೧ ಯಾ ಕೊಟಿಯಲ್ಲು । 
ಯಾಶ್ವರನ ದೆವಸ್ತಾನ । 
ದೆವ ಸ್ಥಾನ ೧ ವಿರಭದ್ರನ ನ ದವ ಸ್ತಾನ ೧ 
ನಾ ಬಳಿಯ ಬಾವಿ ೧ ಮೂರನೆ ಆಂಟುಕೊಟಿ 
ಸಹಾ ಯಿದ್ದಿತು । 


ದ 
° 
ಬಳ್ಕ 


ಯಜು । ಅರಮನೆ 
ಯಿದರಲ್ಲು ಕೊಳೆ ೧1 ಯಿ 


ದಕೆ ದಕ್ಷಿಣ ಪಾರಿರ್ಶದಲ್ಲು 1 ಯಿರುವ ಪಿರಂಗಿ 
೫೦॥ ಯಾ ಕೊಟೆಯಲ್ಲು 


೧೦೦1 ಉಾಕೊ 


ವಕ್ಕಲು ಮನೆ ಗಜ 


¢ 


ನಾಲ್ಕನೆ ಆಂಟು 
ಕೊಟೆ ೧॥ಭ ಯಾ ಕೊಟೆಯಲ್ಲು | ಮದ್ದಿನ ಕಣಜ 
ದವಸದ ಕಣಜ ಯಿದಿ ತು । ಪಿರಂಗಿ ೧೦ ಯಿ 


ಎ 


_ 


ದರ ಮುಂದೆ 1 ಅಯಿದನೆ ಅಂಟು ಕೊಟೆ ೧ 
ಯಿದರ ಮುಂದೆ ಬಾಣದಳತೆಯ 


ಲ್ಲಾ! ಆರನೆ ಅಂಟುಕೊಟೆ ೧ ಯಿದರ ಮೆಲೆ । 


ಬಾಣದ ಅಳತೆಯ 


ಖಂ 1 ಯೆಳನೆ ಕೊಟಿ ಕುಂಬಿಯ ಬಳಸಿಯು ಕಲ್ಲ 
ಳು ಯಿರತಕ್ಕ ವಿಸ್ತಾರ 1 ಯಾ ಕೊಟೆ ಹೊರಗೆ 
ಪಶ್ಚಿಮ ಪಾರಿರ್ಶದಲ್ಲು । ಶಿವಗಂಗೆಯೆಂಬ 


ಇತಿ 
25 


ಎಜಿ 
13 ಈ ಭಾಗ ಕಾಟು ಹೊಡೆದಿದೆ. 


14 ಅದೇ 


ಸಾ 


ಹಾಸ ದರ್ಶನ 


ಓಲೆ ಪುಟ ೪೨: ಮುಂಭಾಗ... 


೧ ಮನೆ ನೂರು । ಯಾ ಕೊಟೆಯಲ್ಲು ಉತ್ತರ 
ಪಾರ್ಶದಲ್ಲು । ಚಿಕ್ಕ ಕಟ್ಟಿ ೧ ಯಾ ಕೊಟಿ 
ಮುಂದೆ । ಅ 

೨ ಯಿನೂರು ಮಾರು ಉಂನತದ ಮೆಲೆ । ನಡು 
ಕುಂಬಿ ಅರ್ರೆ 1 ಯರಡು ಬಾಣದಳತೆಯ ವಿಸ್ತಾರ । 
ಮೆಲೆ 

೩ ನಾಲ್ಕು ದಿಕ್ಕಿನಲ್ಲು ಜರಿ । ಮೆಲೆ ಬಳೆಸಿಯು । 
ಕಲ್ಲಕೊಟೆ । ಯಾ ಪ್ರಕಾರದಲ್ಲು । ಕವಿಲೆ 
ದುರ್ಗದ ವಿವರಾ ॥ 

೪ ದುರ್ಗ್ಗದ ಕೆಳಗೆ । ಮೂಡಲ ಪಾರ್ಶದ' 
ವತ್ತಿನಲ್ಲು । ವರ್ರಕೆ ಹಳ್ಳ ೧ ದುರ್ಗಕ್ಕೆ 

೫  ಯಾಶಾಂನ್ಯ ಪಿರಂಗಿಯಾಡಿನ ದೂರದಲ್ಲು 
ಅಮ್ರುತಾ ಮಹಲು ಯಂಬ ಜಿ ಕೈ 

೬ ಗುಡ್ಡಾ । ಯಿದರ ಮೆಲೆ ಬಳಸಿಯು ಕೊಟಿ 1 
ಯಿದರಲ್ಲು ಅರಮನೆ ಸಿಚ್ಜೆ ಸಹಾ 

೭ ಯಿದ್ದಿತು (ಯಾ ಅಮ್ರತಾ ಮಹಲಿಗೆ ೬ 
ಮೂಡಲು : ವತ್ತಿನಲ್ಲು ಕೂಗಳತೆ ಪೆಟೆ । 
ಬಳಸಿಯು । ಅಡವಿ । 

೮. ಯಾ ಹೆಚೆ ತೆಂಕ ಪಾರಿರ್ಶದಲ್ಲು । ಜಂಗಮರ: 
ಮಟ ೧೦ । ಹೆಟೆಗೆ ಮೂಡಲ ಪಾರಿರ್ಶದಲ್ಲು 

ಹಿಂಬಾಗ 

೧ ಕೆರೆ೦೧ತೆಂಕಾ ಬಡಗಲು ಕಟೆ । ಯಾ ಬಳಿಯ. 
ಆಳು । 

ವ ಕೃಡದ ಕಾವಲು । ಯಾ ಪ್ರಕಾರ । ಕಿಲೆದುರ್ಗ 
ಯಾ ಪೆಟೆ ಸಹಾ ವಿವರಾ ॥ ಬಿದರೂರಿ 

೩ ಗೆ ಬಡಗಲು 113 [ಆಯಿದು]! ಮೂರು ಗಾವದ. 
ದಲ್ಲು |! ಯಿಕ್ಕೆರಿ ಸ್ತಳ । ನೆಲಗೊಟಿ । ಯಾ 

೪ ಬಳಸಿಯು. ಅಡವಿ 1 ಯಾ ಯಿಕ್ಕೆರಿಗೆ 
14!ನೆ.ರುತ್ತ1* ವಾಯುವ್ಯಭಾಗ ವಮೊಂದುವರೆ 

ಕ್ರ ಈ 0 
ಹರಿದಾರಿ 


೧೯೩ 


(್‌ 


fo 


ಕೆಳದಿಯಂಬ ಸ್ತಳ ಬಳಸಿಯು ಅಡವಿ 1 ಯಾ 


ಕೆಳದಿ ಸ್ಥಳದಲ್ಲಿ ಪೂರ್ವ್ವ ।ಃ ಯಾ ಯಿಕ್ಕೆ 


ರಿಯವರು । ಗಉಡಿಕೆಯಾಗಿ ಯಿದ್ದು । ಪ್ರಬಲ 
ವಾಗಿ । ಯಿಕ್ಕೆರ ಬಿದರೂರು ಸಹ । ಸಾದಿಸಿ 
ಪ್ರಮು 


ಖರಾದ ಕಾರಣ । ಯಾಗಲು ಯಿಕ್ಕೆರಿಯವರಿಗೆ | 
ಕೆಳದಿಯವರು ಯಂಬ ಮನೆತನದ 


ಸಲೆ ಪುಟ ೪೩ : ಮುಂಭಾಗ. 


೧ 


೫ 


(ತ 


ರಳ 


ಹೆಸರೂ । ಬಿದರೂರಿಗೆ ತೆಂಕಲು 1 ಯರಡು 
ವಠ್ರೆ ಗಾವದದಲ್ಲು | ಬೆಳ್ಳಾರಿಯಂಬ ದುರ್ಗ್ಸ । 
ಯಾ 


ಬೆಳ್ಳಾರಿಗೆ ಮೂಡಲು । ಯರಡು ಹರಿದಾರಿ 
ಯಲು 1 ಕೊಪ್ಪಾಯಂಬ ದುರ್ಗಾ ನೆಲೆಗೊಟೆ 
ಯಿಲ । ದುರ್ಗ 
ಜ್‌ [a 
ದ ಮೆಲೆ 1! ಮೂಡಲ ಪಾವಿರ್ಶದಲು । ಹತ್ತುವ 
Ev ಇದ ಎಂ 
ಮಾರ್ಗ । ದುರ್ಗದ ಮೆಲೆ ಯರಡು ಸಾವಿರ 


ಆಳು ಯಿರತಕ ದು 


ಯಿದರಲ್ಲಿ ದ್ರುವಜಲದ ಕಟಿ ೧ ಬಿದರೂರಿಗೆ 
15ಇಶಾನ್ಯ15 ಉತ್ತರ ಯರಡುವರ್ರೆ ಗಾವದ 
ದಲ್ಲು । ಕುಂಬಿಸಿಯಂಬ 


ಸ್ತಳ । ನೆಲೆಗೊಟೆ । ಮೂರು ಸಾವಿರ ಆಳು 
ಯಿರತಕ್ಕ ವಿಸ್ತಾರಾ । ಯಾ ಕೊಟೆಗೆ ಮೂಡಲ 
10ಪಾರಿರ್ಶ16 

ಬಾಗಿಲು ೧ ಬಡಗ ಬಾಗಿಲು ೧ ಕೊಟಿ!?ಗೆ!7 
ಹೊರಗೆ ಮೂಡಲ ಪಾರಿಶೃದಲ್ಲಿ ಕೆರೆ ೧ ಯಿದಕ್ಕೆ 


15 ಮೇಲ್ಭಾಗದಲ್ಲಿ ಲಿಪಿಯಿದೆ. 

16 ಕಾಟು ಹೊಡೆದಿದೆ. 

17 ಅದೇ 

18 ಮೇಲ್ಭಾಗದಲ್ಲಿ ಲಿಪಿಯಿದೆ. 

19 ಶಾಟು ಹೊಡೆದಿದೆ. 

20 ಅದೇ 

21 ಮೇಲ್ಭಾಗದಲ್ಲಿ ಬರೆದಿದೆ. 

22 ಕಾಟು ಹೊಡೆದು ಮೇಲೆ ಲಿಪಿಯಿದೆ. 


೭  ಮೂಹಲು!8 (ಹರಿದಾರಿ)1ಕ ಆಯನೂರು ನೆಲ 
ಗೊಟೆ ಬಿದುರೂರಿಗೆ ಯಿಶಾಂನ್ಯ । ಆರು ಗಾವದ 
ದಲ್ಲು । ಹೊಳೆಹೊನ್ನೂ 

೮ ರು. ನೆಲೆಗೊಟೆ । ತುಂಗಭದ್ರಾತಿರ । ನಾಲ್ಕು 
ಸಾವಿರ ಆಳು ಯಿರತಕ್ಕ ವಿಸ್ತಾರ । ಕೊಟೆಗೆ ತೆಂಕ 
ಬಾಗಿಲು ೧ ಕೊಟಿ 

೯ ವಳಗೆ ಜಲಸೂತ್ರದ ಬಾವಿ ೧ ಕೊಟೆ! (ವಳಗೆ)! 
ಹೊರಗೆ ಬಡಗ ಪಾರಿಶ್ಶದ ವತ್ತಿನಲಿ ತುಂಗಭದ್ರೆ 
ಹೊಳೆ । 

ಹಿಂಭಾಗ. - 


ಯಾ ಹೊಳೆಹೊಂನ್ಹೂರಿಗೆ ಪಡುವಲು । ಯರಡು 
ಹರಿದಾರಿಯಲು । ಸಿಮೊಗ್ಗೆ ಸ್ಥಳ । ನೆಲೆಗೊಟೆ 
ಣೌ ೧ ಎಂ 


ಸಾವಿರ ಆಳು ಯಿರಶಕ್ಕ ವಿಸ್ತಾರಾ । ಕೊಟಿ 
ಹೊರಗೆ ಪಶ್ಚಿಮ ಪಾರಿಶೃದಲ್ಲು । ದೊಡ್ಡ ಪೆಟಿ 


ಸಿಮೊಗ್ಗೆ । ಯಿಕ್ಕಿರಿಗೆ । 
ವಾಯವ್ಯ ಯರಡು (ಮೂರು) ಗಾವದಲ್ಲು 
ಬಿಳಿಗಿಯರ ಬಲ್ಬೆಟೆ ಸ್ತಳ । ೧॥ ಯಿಕ್ಕೆರಿಗೆ 
21ವಾಯವ್ಯ2 ಮೂರು ನಾ ಗಾವದದಲ್ಲು 1 
ಸೊದೆ 

ಯೆಂಬ ಸ್ತಳ । ನೆಲೆಗೊಟೆ ರಾಮಚಂದ್ರನಾಯಕ 
ನೆಂಬ ಪಾ-ಅರಸು 22(ಳೈಗಾರ)22 ಯಿದಕ್ಕೆ ಪ । 
ಶ್ಲಿಮದಲ್ಲು । ಬನವಾಸಿ ಯಂಬ ಸ್ತಳ । ಬಿದು 
ರೂರಿಗೆ (೫೩೫೩೫) ಯಿಶಾನ್ಯ ಆಯಿದು 


ಇತಿಹಾಸ ದರ್ಶನ 


2 


೩ ತಿ ಇನ ೦ ೯ 
ಓಲೆ ಪುಟ ೪೪: 


lo 


$೨ 


9 
53 


fo 


ಗಾವದದಲ್ಲು ಗುತ್ತಿ ಎಂಬ ದುರ್ಗ 33 ಚಂದ್ರ 
ಗುತ್ತಿ (ಮಹಂಮಾಇ ಯಲ್ಲಮ ದೆವರ ದೆವಸ್ತಾನ 
ಬ್ರಹವ ಕುಟಿ)23 ಜಂಬ ದುರ್ಗ ನೆಲೆಗೊಟೆ 
ಯಿಲ್ಲ 1 ದುರ್ಗದ ಮೆಲೆ ಯರದು ಸಾವಿ 


ನ್ಗ 


ವಿಸ್ತಾರ ಯಾ ಬಳಿಯ 


ಬವಾಹ ಮತ್ತು ಇಗ್ಲಾವಿವನ್ನೂ 
ಮುಂಭಾಗ. 
24(ಮೂಡಲು)2*  ಹಂನೆರೆಡು ಗಾವದದಲ್ಲು 
ಗಜುಗಗಲಟೆ ಪಾರ್‌ಶ್ವಗರಂಗಕೆ (ಮುರಿದಿದೆ) 
ಬಿದರೂರಿಗೆ ಈಶಾನ್ಯ ಆರು ಗಾವದದಲ್ಲಾ ಗಟ್ಟದ 
ಕೆಳಗೆ ಗೊವರ್ದ (ಮುರಿದಿದೆ) 
ಯರಡು ಹರಿದಾರಿ ಊಂನತ- ಈ ಮರ್ಗದ 
ಬಳಸಿಯು ನಾಲ್ಕು ಮುಖದ (ಮುರಿದಿದೆ) 
ಗ ಒಂಬತ್ತಕೆ ನೆಲಗೊಟೆ ಇಲ್ಲ. ಈ ದುರ್ಗದ 
ಮೆಲಕ್ಕೆ ಆಗ್ನೇಯ ಪಾರಶ್ವ (ಮುರಿದಿದೆ) 

ಶ್‌ KS 0 
ರ್ಗವ ಬಳಸಿಯು ನಾಲ್ಕು ಮುಖದಲ್ಲು ಸುತ್ತಲು 
ಕಲ್ಲುಕೊಟೆ (ಮುರಿದಿದೆ) 
ರಾ-ಈ ಕೊಟೆ 


ದಕದ ಕಟ್ಟೆವೊಂದ 


ಸ್ತಾದೊ 
Ww 


ತೋಪೆ-ಎಲೆತೋಪು, ಮಾವು ಹಲಸು ಮುಂತಾದ 
ತೊಪು ವೊಂದು ಯಿ (ಮುರಿದಿದೆ) 
ಶ್ನರನ ದೆವಸ್ಥಾನ ಮಂದಿರ ವಿನಾಯಕನ ದೆವ 


ಸ್ಥಾನ ವೊಂದು ವೆಂಕಟೆ (ಮುರಿದಿದೆ) 


4 ಮಾ pee po 4 
ನವರ ಸಂನಿಧಿ ಮಹಾ ಪ್ರಸಿದ್ದ ಸ್ತಳ ಊರಿಗೆ 


ಎಫ್ಟ : ಲ ಹೌ ಿ 
23 ಮೇಲಾ ಗದ *ರೆದಿದೆ. 


24 ಕಾಟು ಹೊಡೆದಿದೆ. 


25 ಊಹಿಸಿದೆ (ಮೂ.ಪಾ..-ತ 


ಟಿತ್ರ. 


fe) 
ಮು 


26 ಮೇಲ್ಸಾಗದಲ್ಲಿ ಲಿಪಿಯಿದೆ. 
kod 


ಹ್‌ 
ಸ ದರ್ಶನ 


0೦೧ 


J) 


fe 


> 


ಪರ್ವತದ ಮೇಲೆ ಮದ್ಯದಲ್ಲೂ | ನಾಲ್ಕೂ 
ಮುಖದಲ್ಲೂ ನಾಲ್ಕು ಬಾಗಿಲು । ಯಾ ಪ 
(ಮುರಿದಿದೆ) 

ತೆಜೊಮಯವಾಗಿ 1 ಇರುವಂತ್ತಾ । ಪಟ್ಟಣ 
ಇಧಿತು 1 ಯೆಂಬ ಸ್ಮಳ ಆಗ (ಮುರಿದಿದೆ) 
ಅರವತ್ತುನಾಲ್ಕು ಯಿಧಿತು 1 ಯಾ ತಿರ್ಥಗಳು. 
ನದಿಯಾಗಿ ಕೆಳ (ಮುರಿದಿದೆ) 

ಯಿ ಪರ್ವತದಲ್ಲು |! ಉಪಾಸ್ತಕರು । ಅಮ್ಮ 


ನವರ (ಮುರಿದಿದೆ) 
ಅಭಿಷ್ಟ ವರಗಳ ಪಡವುತ್ತ ಯಿಧಾರೆ । ಯಾ. 
ಬಳಿಯ । ಶ್ಯಾ (ಮುರಿದಿದೆ) 

[9] 
ಬೆಟ್ಟ ಇಧಿತು 1 ಯಾ ಬೆಟವು ಪೂರ್ವದಲ್ಲಿ । 
ಬೆಳ್ಳಿಬೆಟ್ಟವೆಂಬ ಸ್ಮಳ (ಮುರಿದಿದೆ) 
ಅಡಿಯ । ಮಂಣ ಶಿಗತ ತಂದು । ಕರಗಿದಲ್ಲಿ 
ಪಾಉ ಬೆಳ್ಳಿಯಾಗು (ಮುರಿದಿದೆ) 


ಓಲೆ ಪುಟ ೪೫ : ಮುಂಭಾಗ. . 


೧. 


ಬು 


ವದಕೆ ಅಂಮನವರ ಉಪಾಸನೆಯಿಂದಾ ಯೆತ್ತಿ 
ಕೊಳ್ಳ ಹೇಳ ಅಂಮನವರು ಪೂರ್ವದಲ್ಲಿ ಮಾಡಿದ 
ಕಟ್ಟಳೆ 25(ಅಪ್ಪ)25 

ಣೆಯಾದವರಲ್ಲದೆ.. ಮಿಕ್ಕಾದವರು ಯೆತ್ತಿ 
ಕೊಂಡರ್ರೆ । ಆ ಬೆಟ್ಟದಿಂದಾ ವಜ್ರ ತುಂಬಿ । 
ಬಂದು ಚ್ಹುತ ಯಿದಿ । ತುಯಾಪ್ರ 


ಕಾರ 1 ಕೊಲ್ಲೂರ ಸ್ತಳ । ಯಾ ಕೊಲ್ಲೂರಿಗೆ 


೧೨ 
ಪಶ್ಚಿಮ 26(ರ್ಪಯಾಮ)26 ಯರಡುವರ್ರೆ 
ಗಾವದದಲ್ಲು । ಬಯಿದೂರು । ೫x೬ (ಮೇಲೆ 


ಬರೆದಿದೆ) ಸಮುದ್ರ ಕರಾವಳಿ ಪೆಟೆ । 


ಪಶ್ಚಿಮದಲ್ಲು ಹರಿದಾರಿ 'ಭೈರಾದೇವಿ. 


ಬಹಿಗಳಲು ಯಂಬ 


೧೯೫ 


ಸ್ತಳ । ಕೊಂಕ್ಕನಿಗರು 1 ಘನ ವರ್ತಕರು 
ಯಿರುವಂತ್ತಾ ಪೆಟೆ । 

೫ ಯಿದಕ್ಕೆ ಪಶ್ಚಿಮ 1 ಮೂರು 27(ಗಾಉದಾ)27 
ರಿಯಲ್ಲಿ । ಮುರುಡೆಶ್ಚರನೆಂಬ ಶಿವಸ್ತಳ । ಯಿದಕ್ಕೆ 


ಜೆ ೈರುತ್ಯ ಯರಡು ಗಾವ 


೩೬ ದದಲ್ಲು। ಧಾರೆಶ್ವರ ಯಂಬ ಶಿವಸ್ಥ ಳ । ಯಿದಕ್ಕೆ 
ಪಶ್ಚಿಮ । ಹೊಂನಾವರದ ಸ್ಸ ಛೆ ॥ ನೆಲಗೊಟೆ | 
ಕೊಟಿಗೆ । 

೭ ಮೂಡಲು । ಕೂಗಳತೆ ಪೆಟೆ । ಕೊಟೆಗೆ ಪಶ್ಚಿಮ 
ಭಾಗದಲ್ಲು । ವೆದಾವತಿ ನದಿ । ಸಮುದ್ರ 


ಸಂಗಮ । ಯಿದಕ್ಕೆ ಮೂಡಲು । 
೮ ಯರಡು ಗಾವದದಲ್ಲು । ಮಿಡಿಜೆಯಂಬ ಸ್ತಳ । 
ಕೊಟೆ 1 ಯಾ ಬಳಿಯ । ಅಘನಾಶನಿಯಂಬ 


ನದಿ 1 ಹರಿದಾರಿ ವಿ 


೯. ಸ್ತಾರ । ಸಮುದ್ರ ಸಂಗಮ | ಯಾ ನದಿಗೆ 
ಹರಿದಾರಿಯಲ್ಲು । ಗೊಕರ್ನವೆಂಬ ಶಿವಸ್ತಳ । 
ಪಶ್ಚಿಮ ಸಮುದ್ರದ ತಿರ ಕೂಗಳ 

ಹಿಂಭಾಗ. 

೧ ತೆಷೆಟೆ ಪಟ್ಟಣ। ಯಾ ಪಟ್ಟಣಕೆ ಮಂದ್ಯ ಮಹಂ 
ಬಲೆಶ್ವರ ದೆವಸ್ಥಾನ ಗೊಪುರ ಪ್ರಾಕಾರಕೆ ಪಶ್ಚಿಮ 
ಸಂನಿಧಿ 

೨ ಅಂಮನವರಿಗೆ | ತಾಬ್ರಗೌರಿಶ್ಚರಿಯಂಬ ಹೆಸರು । 


ವಾಗುತ್ಮ ಯಿಧಿತು ಪಾಪಿಗಳ ಅಸ್ತಿಗಳು । 


ಬ 

ಇದ 
೫ ಅಸ್ತಿಗಳಾಗಿಯೆ ಯಿರುವದು । ಯಾ ಪ್ರಕಾರ 
ತಿರ್ಥದ ಅತಿಶಯ । ಯಾ ಗೊಕರ್ನಕ್ಕೆ 28(ಶಿವ 


ರಾತ್ರಿ ಕಾಲದಲ್ಲಿ ಯಾ ನದಿಯಲ್ಲಿ) 28 


27 ಹೊಡೆದು ಬರೆದಿದೆ (ಮೂ.ಪಾ.), 
28 ಮೇಲ್ಭಾಗದಲ್ಲಿ ಬರೆದಿದೆ. 


29 ಅದೇ 


14೯೬ 


೬ ಆಗ್ಲೇಯ ಯರಡು ಗಾಉದಲು 29(ಸಾವಿರ 
ಸಂಕೆ ಬಿಲ್ವಪತ್ರೆ ತೆಲತೆಲಿಯೆ ಮತ್ತು ದೆ ತಿಲಾಕ್ಷತೆ 
ಸಹ ಹಾಕಲು)29 ಆ ಕೊಟೆಯಂಬ ಸ್ತಳ 


ಗನವಾದ ಕಬ್ಲುಕೊಟೆ । ಸಾ 


೭ ಮುದ್ರದ ತಿರ । ಯಿದಕೆ ನೈರುತ್ಯ ಗಾವದದಲ್ಲು 1 
ಸಮುದ್ರದ ಶಿರ 1 ಕೈಲಾಸ | ಗಡೆಯೆಂಬ ದುರ್ಗಾಂ 
ವಂಟಿ ಬೆಟ್ಟ 

ಗ 

೮ ಘೆನದುರ್ಗ್ಗ । ಕುಂಬಿ ಮೆಲೆ | ಹತು ಸಾವಿರ 
ಆಳು ಯಿರಶಕ್ಕ ವಿಸ್ತಾರ । ಯಾ ದುರ್ಗದ 
ಮೆಲೆ । ಸ್ವಾದೊದಕದ ಕಚಿ ೧ ॥ 

೯ ಯಾ ದುರ್ಗಉ ಸಿವಾಜಿ ನೂತನವಾಗಿ ಮಾಡಿಸಿದ 
ದುರ್ಗಾ ಯಿದಕೆ ಮೂಡಲು । ಗಾವದದಲ್ಲು 
ಸಮುದ್ರ 


೨ ಬಿದರೂರಿಗೆ ತೆಂಕಲು ಮಿಡಿಜೆ ಆಂಕೊಲೆ 
(ವಡಿವಾಡ ?) ಶನೈಶ್ಚರ ಶೃಂಗೆರಿ ಸ್ತಳ | 
ತುಂಗಭದ್ರಾ ತಿರ 1 ಘನವಾದ ಸ್ತಳ । ಸ್ಮಾರ್ತ 
ಮತ | ಶಂಕರಾ 


೩ ಜಚಾರ್ಯರವರ ಮಟ । ಶಾರದಾ ಪೀಠ । ಅಂಮ 


ನವರ ದೆವಸ್ಥಾನ । ಆಂಮನವರು ರಜತ 

ವಿಗಹ ॥ 

Nd 

ಇವುಗಳನ್ನು... ಅವಲೋಕಿಸಿದಾಗ. ನವಾಬ್‌ 
ಹೈದರಾಲಿಯ ಗೂಢಚಾರರು ಕೆಳದಿ ರಾಜ್ಯವನ್ನು 


ಬಲುಮಟ್ಟಿಗೆ ವಸ್ತುನಿಷ್ಠವಾದ 


ಉ ಮು ಅ 
ಹಾ ಹ ಹ ಗಾ ಮಿ pe ಲ 
ಪರಿಣಮಿಸಿ ಐತಿಹಾಸಿಕ ಮೌಲ್ಯತೆಯನ್ನು ಹೊಂದಿದ. 


ಇತಿಹಾಸ ದರ್ಶನ 


